ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಪಂಚಾಯತ್‌ ಅಭಿವೃದ್ದಿ ಅಧಿಕಾರಿಗಳ ಜೀಷ್ಮತೆ ಬಗ್ಗೆ 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು:- 


443(693) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಪಂಚಾಯತ್‌ ಅಭಿವೃದ್ದಿ ಅಧಿಕಾರಿಗಳ ಜೀಷ್ಮತೆ ಪಟ್ಟಿ ಬಗ್ಗೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ 
ನೀಡಿದ ತೀರ್ಪಿನಂತೆ ಜೀಷ್ಠತೆಯಲ್ಲಿಯ ಅಂಶಗಳ ಕುರಿತು ಅಭಿಪ್ರಾಯ ನೀಡಲು ಸಮಿತಿಯನ್ನು 
ರಚಿಸಲಾಗಿದೆಯೆಳ; ರಚಿಸಿದ್ದಲ್ಲಿ ಆದೇಶ ಪ್ರತಿ ಒದಗಿಸುವುದು; 


(ಆ) ಸದರಿ ಸಮಿತಿ ರಚನೆಯ ಉದ್ದೇಶಗಳು, ಕಾರ್ಯವ್ಯಾಪ್ತಿ ಹಾಗೂ ಅವಧಿಯ ವಿವರಗಳನ್ನು ಒದಗಿಸುವುದು; 


(ಇ) ಈ ಸಮಿತಿಯು ಎಷ್ಟು ಭಾರಿ ಸಭೆ ಸೇರಿದೆ; (ಸಭೆ ಸೇರಿದ ದಿನಾಂಕ ಹಾಗೂ ಸಮಿತಿಯ ನಡವಳಿಗಳ ಹಾಗೂ 
ವರದಿಯ ಪ್ರತಿಗಳನ್ನು ಒದಗಿಸುವುದು) 


(ಈ) ಸದರಿ ಸಮಿತಿಗೆ ಯಾವುದೇ ಅಂಶದ ಮೇಲೆ ನಿರ್ಣಯ ಕೈಗೊಳ್ಳಲು ಅಥವಾ ಅಭಿಪ್ರಾಯ ನೀಡಲು 
ಅಧಿಕಾರವಿದೆಯೇ; 


(ಉ) ದಿನಾ೦ಕ:29-09-2020ರ೦ದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ದಿನಾ೦ಕ:06- 
06-2020ರ೦ದು ಸಮಿತಿಯ ನಿರ್ಣಯದಂತೆ ಎಂದು ನಮೂದಿಸಲಾಗಿದ್ದು, ದಿನಾಂ೦ಕ:06-06-2020ರಂದು 
ಯಾವ ಅಂಶದ ಮೇಲೆ ನಿರ್ಣಯ ಕೈಗೊಳ್ಳಲಾಗಿದೆ, ಹಾಗೂ ಸರ್ಕಾರದ ಯಾವ ನಿಯಮಗಳ ಅಡಿ ಸದರಿ 
ನರ೯ಯ ಕೈಗೊಳ್ಳಲಾಗಿದೆ?ಸದರಿ ಸಭೆಗೆ ಹಾಜರಿದ್ದ ಸದಸ್ಯರು ಯಾರು? (ಸದಸ್ಯರ ರುಜುವುಳ್ಗ ನಿರ್ಣಯದ 
ಪ್ರತಿ ಒದಗಿಸುವುದು) 


